ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ . 
ಸದಸ್ಯರ ಹೆಸರು 

ಉತ್ತರಿಸುವ ದಿನಾಂಕ 
ಉತ್ತರಿಸುವ ಸಚಿವರು 


2072 

ಶ್ರೀ ಅಲ್ಲಂ ವೀರಭದ್ರಪ್ಪ (ವಿಧಾನಸಭೆಯಿಂದ ಚುನಾಯಿತರಾದವರು) 
17.03.2022 

ಮಾನ್ಯ ಜಲಸಂಪನ್ಮೂಲ ಸಚಿವರು 


3 


ಸಂ. 


ಪ್ರಶ್ನೆ 


ಉತ್ತರ 


ಅ) 


ತುಂಗಭದ್ರ ಅಣೆಕಟ್ಟೆಯಲ್ಲಿ ಹೂಳು ತುಂಬಿರುವ 
ಹಿನ್ನೆಲೆಯಲ್ಲಿ ನೂರಾರು ಟಿಎಂಸಿ ನೀರನ್ನು 
ಮಳೆಗಾಲದ ಸಮಯದಲ್ಲಿ: ಸಂಗ್ರಹಿಸಲು 
ಅನುಕೂಲವಾಗುವಂತೆ ನವಿಲೆ ಸಮೀಪ 
ಸಮತೋಲನ ಅಣೆಕಟ್ಟೆ ನಿರ್ಮಿಸುವ ಬಗ್ಗೆ 
ಡಿಪಿಆರ್‌ ಸಿದ್ದಪಡಿಸಲಾಗಿದೆಯೇ; 


ಆ) 


ಡಿಪಿಆರ್‌. ಸಿದ್ದಪಡಿಸಿದ್ದಲ್ಲಿ, ಈ ಯೋಜನೆಯ 
ಆಗುಹೋಗುಗಳ ಬಗ್ಗೆ ಮೊದಲಿಗೆ ಕಾಡಾ 
ಸಭೆಯಲ್ಲಿ "ಚರ್ಚಿಸಿ ನಿರ್ಣಯಿಸಲು ಕ್ರಮ 
ಕೈಗೊಳ್ಳಲಾಗುವುದೇ; 


ಇ) 


ನಿರ್ಣಯದ ಸಂಬಂಧ ಆಂಧ್ರಪದೇಶದೊಂದಿಗೆ 
ಸರ್ಕಾರ ಮಾತುಕತೆ ನಡೆಸಿ ಯೋಜನೆಯನ್ನು 
ಅನುಷ್ಟಾನಗೊಳಿಸುವುದೇ? 


ತುಂಗಭದ್ರಾ ಜಲಾಶಯದ ಸಂಗ್ರಹಣಾ ಸಾಮರ್ಥ್ಯದ 
ಸಮಸ್ಯೆ ನೀಗಿಸಲು ಪರ್ಯಾಯ ಮಾರ್ಗೋಪಾಯವಾಗಿ, 
ನವಲಿ ಗ್ರಾಮದ ಹತ್ತಿರ ಸಮತೋಲನಾ ಜಲಾಶಯ 
ನಿರ್ಮಿಸುವ ಕಾಮಗಾರಿಯ ಯೋಜನಾ ವರದಿಯನ್ನು 
ತಯಾರಿಸುವ ಕನ್ಸ್‌ಲ್ಲೆನ್ನಿ ಅಂದಾಜು : ಪಟ್ಟಿ ರೂ. 14.30 
ಕೋಟಿ ಮೊತ್ತದ ಅಂದಾಜಿಗೆ ದಿನಾಂಕ:16.05.2020 
ರಂದು "ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿದ್ದು, 
ಯೋಜನೆಯ ವಿವರವಾದ ವರದಿಯನ್ನು ತಯಾರಿಸಲು 
ಸರ್ವೆ ಕಾರ್ಯ ಪ್ರಗತಿಯಲ್ಲಿರುತ್ತದೆ. 


ಯೋಜನೆಯ ವಿವರವಾದ ಯೋಜನಾ ವರದಿ 
ಸ್ಥೀಕೃತವಾದ ಸಂತರ ಅದರ ತಾಂತ್ರಿಕ ಶಕೃತೆ ಮತ್ತು 
ಇತರೆ ಕಾರ್ಯ ಸಾಧ್ಯತೆಗಳ ಬಗ್ಗೆ 
ಸಂಬಂಧಪಟ್ಟವರೊಂದಿಗೆ ಚರ್ಚಿಸುವ ಬಗ್ಗೆ 
ಪರಿಶೀಲಿಸಲಾಗುವುದು. 


ಮುಂದುವರೆದು, ಸದರಿ ಯೋಜನೆಯ ಬಗ್ಗೆ ತೆಲಂಗಾಣ 
ಹಾಗೂ ಆಂಧ್ರಪ್ರದೇಶ ರಾಜ್ಯಗಳೊಂದಿಗೆ ಸಮಾಲೋಚಿಸಿ 
ಅವರುಗಳ ಸಹಕಾರದೊಂದಿಗೆ " ಯೋಜನೆಯನ್ನು 
ಅನುಷ್ಠಾನಗೊಳಿಸಲು ಕ್ರಮವಹಿಸಲಾಗುವುದು. 


ಸಂಖ್ಯೆ: ಜಸ೦ಇ 86 ಎಂಎಲ್‌ಎ 2022 


} 


ದ್‌ i 
(ಜೋವಿಂದ ಎಂಔರಜೋಳ) 
ಜಲಸಂಪನ್ಮೂಲ ಸಚಿವರು 


